ಕರ್ನಾಟಕ ವಿಧಾನ ಪರಿಷತ್ತು 
136 ನೇ ಅಧಿವೇಶನ 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 


615 
ಶ್ರೀ. ಹೆಚ್‌.ಎಂ. ರೇವಣ್ಣ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


' ಉತ್ತರಿಸುವ ದಿನಾಂಕ 14-2-2018 
ಉತ್ತರಿಸುವ ಸಚಿವರು ಲೋಕೋಪಯೋಗಿ ಸಚಿವರು 
ಕ್ರ.ಸ ಪ್ರಶ್ನೆ ಉತ್ತರೆಗಳು § § 
ಅ) 1ಚೆಂಗಳೂರು-ಮಾಗಡಿ ರಾಜ್ಯ ಬಂದಿಡೆ: 
ಹೆದಾರಿ ಚತುಷದ ರಸ್ತೆ | ಬೆಂಗಳೂರು-ಮಾಗಡಿವರೆಗಿನ ರಾಜ್ಯ ಹೆದ್ದಾರಿ-85 ರಲ್ಲಿ ಸುಮಾರು 
[3] ಬ" N 


ಕಾಮಗಾರಿ ಮಂಜೂರಾಗಿದ್ದರೂ 


50 ಕಿಮೀ ಉದ್ದದ ರಸ್ತೆ ಕಾಮಗಾರಿಯನ್ನು ಕರ್ನಾಟಕ ರಾಜ್ಯ 
ಹೆದ್ದಾರಿ ಅಭಿವೃದ್ಧಿ ಯೋಜನೆ (ಶಿಪ್‌ -3) ಯೋಜನೆಯಡಿ 


ಇಲ್ಲಿಯವರೆಗೆ ಕಾಮಗಾರಿ ಏಷಿಯನ್‌ ಡೆವಲಪ್‌ಮೆಂಟ್‌ ಬ್ಯಾಂಕ್‌ ಸಾಲದ ನೆರವಿನಲ್ಲಿ ಕಿಮೀ 
ಪ್ರಾರಂಭವಾಗದಿರುವುದು 15.325 ರಿಂದ 5085 ರವರೆಗೆ (5 ಕಿಮೀ) ಚುತುಷ್ಠಥ ರಸ್ತೆ 
ಸರ್ಕಾರದ ಗಮನಕ್ಕೆ ವಿಸ್ತೀರ್ಣಕ್ಕೆ ಹಾಗೂ ಉಳಿದ 15 ಕಿಮೀ ರಸ್ತೆಯನ್ನು ದ್ವಿಪಥ ರಸ್ತೆ 
ಬಂದಿಜೆಯೇ? ವಿಸ್ತೀರ್ಣಕ್ಕೆ ಮೇಲ್ಬರ್ಜೆಗೇರಿಸಲಾಗುವುದು. 
ಗುತ್ತಿಗೆದಾರರ ನೇಮಕ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದ್ದು, ರಸ್ತೆ 
ಕಾಮಗಾರಿ ಪ್ರಾರಂಭಿಸಬೇಕಿದೆ. 

ಅ) ಈ ಕಾಮಗಾರಿಯ | ಈ ಕಾಮಗಾರಿಯನ್ನು 'ತಿ.ಪಿ.೨.'ಮಾಡರಿಯಲ್ಲಿ' ಹೈಬ್ರಿಡ್‌ ಆನ್ಕೊಟಿ 
ಪೂರ್ಣಗೊಳ್ಳಲು ಎಷ್ಟು ಗುತ್ತಿಗೆ ಮೂಲಕ ನಿರ್ವಹಿಸಲು. ಯೋಜಿಸಲಾಗಿದ್ದು, 
ಕಾಲಾವಕಾಶ ಬೇಕಾಗಿರುತದೆ; ಕಾಮಗಾರಿಯನ್ನು 2 ವರ್ಷಗಳಲ್ಲಿ ಪೂರ್ಣಗೊಳಿಸಲಾಗುವುದು 

ಗೆ ಹಾಗೂ 7 ವರ್ಷಗಳ ಕಾಲ ಗುತ್ತಿಗೆದಾರರ ವತಿಯಿಂದ ರಸ್ತೆ 
ನಿರ್ವಹಣೆ ಮಾಡಲಾಗುವುದು. 

೫) ಕ ಯೋಜನೆಗ ತಗಲುವ  ಡೆಂಗಳೊರು-ಮಾಗಡಿವರೆಗನ್‌ ಸುಮಾರು 50 3ಮೀ ಕ್ಸ್‌ 
ಅಂದಾಜು ಮೊತ್ತವೆಷ್ಟು; ಕಾಮಗಾರಿಯ ನಿರ್ಮಾಣದ ಅಂದಾಜು ಮೆಚ್ಚ ರೂ. 288 

ಕೋಟಿಗಳು. 

ಈ) ಈ ಕಾಮಗಾರಿಯ [ರಸ್ತೆ ಕಾಮಗಾರಿಗೆ ಟಿಂಡರ `` ಪ್ರ್ರಾಯ `ಆಂತಮ' ಹಂತದಲ್ಲಿದ್ದು 
ವಿಳಂಬವಾಗುವುದಕ್ಕೆ ಭೂಸ್ಸಾಧೀನ ಪ್ರಕ್ರಿಯೆಯಲ್ಲಿನ ಸಮಸ್ಯೆಗಳಿಂದ ಕಾಮಗಾರಿಯ 
ಕಾರಣವೇಮಂ ಪ್ರಾರಂಭದಲ್ಲಿ ವಿಳಂಬ ಉಂಟಾಗಿರುತ್ತದೆ. 


ಒಟ್ಟಾರೆ ಯೋಜನೆಗೆ 1404 ಎಕರೆ ಭೂಸ್ತಾಧೀನದ ಅಗತ್ಯವಿದ್ದು, ! 
ಇದರಲ್ಲಿ ಶೇಕಡ 100 ರಷ್ಟು ಜಂಟ ಅಳತೆ ಹಾಗೂ 98 ರಷ್ಟು ದರ 
ನಿಗದಿ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಭೂಸ್ವಾಧೀನ ಪ್ರಕ್ರಿಯೆಯನ್ನು 
ನೇರ ಖರೀದಿ ವಿಧಾನದಲ್ಲಿ ಮಾಡಲಾಗುತ್ತಿದ್ದು, ಪ್ರಗತಿಯಲ್ಲಿದೆ. 


ಸಂಖ್ಯೆ ಲೋಣಇ'228 ಇಎ2208 


{ pe 
Nom 
(ಹೆಚ್‌.ಡಿ. ರೇವಣ್ಣ) 
ಲೋಕೋಪಯೋಗಿ ಸಚಿವರು 


